ಅಮಲನ ಕಥೆ 


ಕುವೆಂಪು 


ಉದಯೆರನಿ ಪ್ರಕಾಶನ 
ವಾಣೀನಿಲಾಸೆಪುರಂ : ಮೈಸೂರು-೨ 


ಅಮಲನ ಕಥೆ 


ಕ್‌  ್‌ ॥ಜ LIBRARY 

| ಔತುವೆರಸಿ 

೧೮551013 No ; ಷಾ PO wa 

pi ಸ ಲ pu 7) NOG 

MELT No ef ML ude 

' 003. 
ಟ್‌ 


ದಾನಾ 


Ne 


ಉದಯರನಿ ಪ್ರಕಾಶನ 


ವಾಣೀವಿಲಾಸಪುರಂ :: ಮೈಸೂರು-೨ 


ಮೊದಲ ಮುದ್ರಣ : ೧೯೨೪ 
ಎರಡನೆ ಮುದ್ರಣ : ೧೯೬೮ 


ಎಲ್ಲ ಹಕ್ಕುಗಳನ್ನೂ ಕಾಯ್ದಿ ರಿಸಿದೆ: 


ಜಿಲೆ : ಎಪ್ಪತ್ತಯ್ದು ಪೈಸೆ 


ಮುದ್ರಕರು 
ಮೈಸೂರು ಪ್ರಿಂಟಿಂಗ್‌ ಮತ್ತು ಪಬ್ಲಿಷಿಂಗ್‌ ಹೌಸ್‌ 
ಮೈಸೂರು 


ee emer 


ಅಮಲನ ಕಥೆ 


ಬಡವನೊಬ್ಬನು ಇರುತ ಸುಖದಲಿ 
ಮಡದಿ ಮಕ್ಕಳ ಕೂಡೆ ನಲಿಯುತ 
ನುಡಿದ ಭಾಷೆಗೆ ಎರಡು ಬಗೆಯದೆ 
ಪಡೆದನಚ್ಯತೆ ಪದವಿಯ. 


ಕಡಿದು ಕಷ್ಟದಿ ತರುಗಳೆಲ್ಲವ 
ಒಡೆದು ಬುಡಗಳ ಚದುರ ಕೈಯಲಿ 
ಬಡವನಾದರು ಪಡುತ ಸುಖವನು 
ಪಡೆದನಚ್ಯುತ ಪದವಿಯ. 


ರವಿಯು ಮಿನುಗುವ ಮುನ್ನ ಏಳುತ 
ಸವಿಯ ಗಂಜಿಯನುಂಡು ಸುಖದಲಿ 
ಲವ ಲವಿಕೆಯಿಂದಲಿ ಹೊರಟನಾ 
ಕವಿದ ಮಂಜಿನ ಮಧ್ಯದಿ. 


ಕೊಡಲಿಯೊಂದನು ಹೆಗಲೊಳೇರಿಸಿ, 
ಪೊಡವಿಯೊಡೆಯನ ನುತಿಸಿ ಪಾಡುತ, 
ಅಡಿಗಡಿಗೆ ಹಿಂದಿರುಗಿ ನೋಡುತೆ, 
ಬಿಡುತ ಎಲ್ಲರ ಹೊರಟನು. 


೩ 


Il all 


lol 


lal 


ll ೪ I 


ಅಮಲನ ಕಥೆ 


ತನಯರೆಲ್ಲರು ಆಶೆಯಿಂದಲಿ 
ಮನೆಯ ಹೊಸಲಿನ ಮೇಲೆ ಸೇರುತ 
ಬನದೆಡೆಗೆ ಪೊರಮಡುವ ತಂದೆಯ 
ಮನದಿ ನೋಡುತೆ ನಿಂತರು. 


ಉದಯ ಕಾಲದ ಅಲರನೆಲ್ಲವ 
ಮುದದಿ ಕೊಯ್ಯುತ ಮಡದಿಗೋಸುಗ 
ಚದುರ ಗೋಪನ ಮನದಿ ನೆನೆಯುತ 
ಮಧುರ ಕಂಠೆದಿ ಪಾಡಿದ. 


ನರರ ಕಾಯ್ದ್ವನೆ ಕಾಯು ನನ್ನನು ; 
ಸುರರ ಪೊರೆವನೆ ಸಲಹು ಸಕಲರ; 
ಕರಗಳೆರಡನು ಮುಗಿದು ಬೇಡುವೆ; 
ನಿರುತ ನಿನ್ನನು ಪೊಗಳುನೆ. 


ದೇವಪೂಜಿತ ಅಸುರನಿಂದಿತ 
ಸೇವೆಗೈವರಿಗೆಲ್ಲ ಸೇವಕ 
ಹಾನೆ ಹಾಸಿಗೆಯಾದ ದೇವನೆ 
ಕಾವುದೆಲ್ಲರ ನಿತ್ಯವು. 

ರವಿಯ ರೂಪದಿ ಬರುವ ದೇವನೆ, 
ನವಿಲು ಗರಿಯಿಂ ಮೆರೆವ ಲೋಲನೆ, 
ಭುವನ ಪಾಲಕ, ಭುವನ ನಾಶಕ, 
ಪನಿಯ ರೂಪನೆ ರಕ್ಷಿಸೈ. 


೪ 


| ೫ | 


॥ ೬. | 


1೭॥ 


lel 


1೯॥ 


ಅಮಲನ ಕಥೆ 


ಪುಸ್ಪಶೋಭಿತ ಪುಷ್ಪ ರೂಪನೆ 
ಪುಸ್ಪಕೇಶದ ಪುಷ್ಪ ಲೋಲನೆ 
ಪುಷ್ಪನಾಭನೆ ಪುಷ್ಪ ನೇತ್ರನೆ 
ಪುಸ್ಪಭಕ್ತನ ಕಾಯಲೈ | nol 


ಚೆಂದರೂಪನೆ ನಂದಗೋಹಪನೆ, 
ಇಂದುಮುಖಿಯರ ರಮ್ಯ ರಮಣನೆ 
ಬಂಧನಾಶನೆ ಮಂದಹಾಸನೆ 
ವಂದಿಸೆನು ನಾ ರಕ್ಷಿಸೈ. 1೧೧॥ 


ರಾಮಕೃಷ್ಣನೆ ಸರಮಹಂಸನೆ 
ಸೋಮು ತೇಜ ವಿವೇಕನಂದನೆ 
ವ್ಯೋಮರೂಪನೆ ಭೀಮಕಾಯನೆ, 
ಕಾಮದಾಹನೆ ರಕ್ಷಿಸ. | ೧೨1 


ಪಾಲನೇತ್ರನೆ ಕಾಲಹೇತುವೆ 
ಕಾಲಕಾರಣ ಕ್ಷೇತ್ರಕಾರಣ 
ಕಾಲರೂಪನೆ ಕಾಲಪಾಲನೆ, 
ಪಾಲಿಸೆ ಮಹದೇವನೆ. 1 ೧೩॥ 


ನಿಶ್ವರೂಪನೆ ನಿಶ್ವಜ್ಞಾನಿಯೆ 
ನಿಶ್ವನಂದನೆ ನಿಶ್ವಲೋಲನೆ 
ನಿಶ್ಚಕರುಣಾ ವಿಶ್ವಸಾಗರ 
ವಿಶ್ರಹೇತುವೆ ಪಾಲಿಸ್ಫೆ. ॥ ೧೪ ॥ 


೫ 


ಅಮಲನ ಕಥೆ 
ರೂಪರಹಿತನೆ ರೂಪಸಹಿತನೆ 
ರೂಪಿನೊಳಗತಿ ಚೆಲ್ಹರೂಪನೆ 
ಪಾಪನಾಶನೆ ಕಾಲಪಾಶನೆ 
ಗೋಪಿ ಲೋಲನೆ ಕಾಯೆಲೈ. ! ೧೫1 


ಗಿರಿಜೆ ಲೋಲನೆ ಗೌರಿ ನಾಥನೆ 
ಪರಿಘ ಪಾಣಿಯೆ ಶೌರಿ ಮಿತ್ರನೆ 
ಶಿರದಿ ಇಂದುವ ಧರಿಸಿದಾತನೆ 
ಹರನೆ ಕರುಣಿಸಿ ಕಾಯೆಲೈ. Wer WwW 


ಗೌರಿಶಿಖರದಿ ಮೆರೆವ ದೇವನೆ, 
ಗೌರಿರಾಗದ ಪಣೆಯ ನೇತ್ರನೆ, 
ಗೌರಿಕಾಯನೆ ಗೌರಿನಾಥನೆ, 
ಗೌರಿಲೋಲನೆ ರ ಸೈ. 1೧೭॥ 


ಇನಿತು ಪಾಡುತ ಕಾವ ದೇವನ 
ವನದ ಸೊಬಗನು ನೋಡಿ ಪೊಗಳುತ 
ಮನದಿ ಸಂತಸ ತುಂಬಿ ತುಳುಕುತ 
ಬನದಿ ನಡೆದನು ಅಮಲನು. | ೧೮ Il 


ಎಲ್ಲಿ ನೋಡಿದರಲ್ಲಿ ಕೊಂಜೆಯು 
ಮಲ್ಲಿಗೆಯ ಸೊಬಗಿಂದ ಮಿನುಗುತ 
ಸಲ್ಲಲಿತ ಪರಿಮಳವ ಬೀರುವ 
ಎಲ್ಲರೊಡೆಯನ ತೋರಿತು | a೯ I 


೬ 


ಅಮಲನ ಕಥೆ 


ಲಲಿತೆ ಗಂಧವನಿತ್ತು ಎಸೆಯುವ 
ಹಳದಿ ಸೇವಂತಿಗೆಯು ಸೊಬಗನು 
'ಅಲರು ಅರಳಿದ ಪೂಗಳಿಂದಲಿ 
ಹಲವು ಬಗೆಯಿಂ ಬೀರಿತು. 


ಮಧುರ ಕಂಪನು ಕೊಡಲು ಸಂಪಗೆ, 
ಅದರ ರಸವನು ಬಿಡುತ ತುಂಬಿಯು 
ಬೆದರಿ ಮರಣಕೆ ಬೇರೆ ಪೂಗಳ 
ಚದುರತೆನದಲಿ ಹೀರಿತು. 


ಮುಳ್ಳು ಗಿಡದಲಿ ಎಸೆವ ಜಾಜಿಯ 
ಕಳ್ಳತನದಲಿ ಏರಿ ಗಿಡವನು, 
ಹಳ್ಳಿ ಕುಂಚನು ಬರಿದೆ ಕೀಳುತ 
ಹುಲ್ಲು ಹಸುರೂಳು ಬಿಸುಟಿನು. 


ಎಲ್ಲಿ ನೋಡಿದರಲ್ಲಿ ಪೂಮಯ! 
ಬಲ್ಲಿದರು ನೋಡಿದೊಡೆ ಚಿನುಮಯ! 
ನಲ್ಲನಹ ನೋಟಕ್ಕೆ ಸತಿಮಯ! 
ಎಲ್ಲಿಯುಂ ಮಯವೆಸೆದುದು! 


ಹರಡಿ ಮಾರುತೆ ನನದಲೆಲ್ಲಿಯು 
ಸರಸವಾಡುತ ಅಲರ ಜೊತೆಯಲಿ 
ಪರಿಮಳವ ಸೊಬಗಿಂದ ಬೀರುತ 
ಸರಿಸದಲಿ ನಲಿದಾಡಿದ! 


೭ 


Il ೨೦ || 


॥ ೨೧ Il 


॥ ೨೨ 


॥ ೨೩ ll 


| ೨೪ I 


ಅಮಲನ ಕಥೆ 


ಕಷ್ಟವೆಲ್ಲವ ಮರೆತು ಅಮಲನ್ನು ' 
ಇಷ್ಟದೇವನ ಪಾಡಿ ಪೊಗಳುತ | 
ಶಿಷ್ಟಮನದಲಿ ಪೋಗುತಿರಲೂ 


ಅಷ್ಟರಲಿ ರವಿ ಜೆಳಗಿದ | | ೨೫ ॥ 


ಉದಯವಾಗುವ ರವಿಯ ಚಂದವ 
ಮುದದಿ ನೋಡುತೆ ಮೀರೆ ಸಂತಸ 
ಹೃ ದಯ ಹರುಷದಿ ಹಾರಿ ಕುಣಿಯಿತು ; 


ನದನ ಸಂತಸ ತೋರಿತು | ೨೬॥ 


ಮೂಡಣೆಲ್ಲವು ಹೊನ್ನ ಬಣ್ಣದಿ 
ನಾಡನೆಲ್ಲಿಯು ಬೆಳಗಿ ನಲಿಯುತೆ, 
ಬಾಡಿ ಬಳಲದ ಅಲರನೆಲ್ಲವ 


ನೋಡಿ ಸಂತಸ ಗೊಂಡಿತು! | ೨೬ || 


ಮಿಸುನಿ ಕಾಂತಿಯ ಖಾರಿ ಥಳಿಸುವ 
ಬಿಸಜ ಬಾಂಧನನುದಯವಾಗಲ್ಲು, 
ಬಿಸಜ ಸಂಭವ ಸೃಷ್ಟಿ ಸಕಲವು 
ಅಸಮ ಘೋಷದಿ ನಲಿಯಿತು! ॥ ೨೮ ॥ 


ಜೀವ ಸರಮನ ಸೇರುವಂದದಿ, 
ಪೂವು ಕನಿಯನು ಅಪ್ಪುನಂದದಿ, 
ಬೇವು ಅರಳಿಯ ತುಡುಕುವಂದದಿ, 


ಆನಿ ನೇಘವನಪ್ಪಿ ತು! ll ೨೯ || 


೮ 


ಅಮಲನ ಕಥೆ 


ಮಂದ ಹಾಸಿತ ಪಸುರು ಪಸುರಲಿ 
ಬಿಂದು ಬಿಂಬಿತ ರವಿಯ ರಶ್ಮಿಯು 
ಇಂದು ಸಾಸಿರವೆಂಬ ತೆರದಲಿ 
ಅಂದದಿಂ ತಾ ಕುಣಿಯಿತು! 


ಹಸುರು ಹುಲ್ಲಿನ ಅಂಚಿನಿಂದಲಿ 
ಬಿಸಜ ಕೋಟಯ ಪೆರ್ಮೆಯಿಂದಲಿ 
ಹಸಿದು ಮೊರೆಯುವ ಅಳಿಗಳಿಂದಲಿ 
ಮಿಸುನಿ ಸರಸವು ಮೆರೆಯಿತು! 


ಪುಷ್ಪಮಿಸುನಿಗಳಿಂದ ಶೋಭಿತ 
ಸ್ಪಗಂಧದ ಪುಷ್ಪವತಿಯರು 
ಸ್ಫತರುಣರ ನೋಳ್ಪ ತೆರದಿಂ 
ಸ್ಪಗಳು ತಾವ್‌ ಮೆರೆದುವು! 


UU WU 


ಬಣ್ಣ ಬಣ್ಣದ ಹೆಣ್ಣು ಹೊಗಳು, 
ಬಣ್ಣ ಬಣ್ಣದ ಪಕ್ಕಿ ಪಶುಗಳು, 
ಬಣ್ಣ ಬಣ್ಣದ ಕೀಟ ಕ್ರಿಮಿಗಳು, 
ಬಣ್ಣ ಬಣ್ಣದಿ ಮೆರೆದುವು ! 


ಹರಿಯು ಚಿರತೆಯು ಇರುವ ಗುಹೆಯಿಂ, 
ಹರಿಯ ವೇಗದಿ ಕರಿಯ ವೇಗದ, 
ಹರಿದು ನಿರುತದಿ ಬರುವ ತೊರೆಗಳು 
ಮೊರೆನ ಗೀತದಿ ಮೆರೆದುವು. 


೯ 


1೩೦॥ 


1೩೧॥ 


1೩೨ 


| ೩೩ || 


! ೩೪ || 


ಅಮಲನ ಕಥೆ 


ಕೆಂಪು ತುಂಬಿಯು ನಂಜಬಟ್ಟಲು, 
ಗುಂಪು ಗುಂಪಿನ ಚಂಡುಹೂಗಳು್ಳು 
ಕಂಪು ಗೊರಟೆಯು ಚಂಪ ಪುಷ್ಪವು 
ಸೊಂಪಿನಿಂದಲಿ ಮೆರೆದುವು. 


ಮೃಗಗಳೆಲ್ಲವು ಗವಿಯ ಬಿಡುತಲಿ 
ಅಗಲಿ ತಮ್ಮಯ ಜೊತೆಯ ಜೀವಿಯ 
ನಗರದೊಡೆಯನ ನುತಿಸಿ ಮನದಲಿ 
ಹಗಲ ಪಯಣಕೆ ಹೊರಟವು. 


ಗಿರಿಯ ಮೇಲಿನ ತರುಗಳೆಡೆಯಲಿ 
ಮರಿಯ ಸಂಗಡ ಸರಸವಾಡುತ 
ಅರಿಯ ಹುಯಿಲನು ತಿರುಗಿ ನೋಡುತ 
ಹರಿಣ ನಲಿಯುತ ನಿಂತಿತು. 


ಹಸುರು ಹುಲ್ಲಿನ ಮೇಲೆ ನೆಗೆಯುತ 
ಬಿಸಿಲ ಜಳದಲಿ ಮೈಯನೊಡ್ಡಿ ದ 
ಶಶವು ಬೇಗದಿ ಅರಿಯನಾಲಿಸಿ 
ನುಸುಳಿ ಓಡಿತು ಪೊದರಿಗೆ. 


ಹುಲ್ಲ ಮೇಲಿಹ ಹನಿಯನೊರಸುತ 
ನಲ್ಲನಗಲುತ ಹೊರಟು ಮೇಯಲು 
ಹುಲ್ಲೆ ತಾ ಸಡಗರದ ಮನದಿಂ 
ಅಲ್ಲ ಚಿಮ್ಮಿತು ಹರುಷದಿ. 


೧೦ 


aml 


1೩೬॥ 


la ll 


ಅಮಲನ ಕಥೆ 


ಇನಿತು ಮೃಗಗಳು ನಲಿಯುತ್ತ್ದಿಕೆ, 
ವನದ ಮೇಲಿಹ ಖಗಗಳೆಲ್ಲವು 
ಅನನು ಮೂಡಿದನೆಂದು ಪಾಡುತ 
ಬನದಲೆಲ್ಲಿಯು ಮೆರೆದುವು! 


ಫಲಿತೆ ಫಲಗಳ ಆಸೆಗೋಸುಗ 
ನಲಿವ ಬಣ್ಣದ ಶುಕಗಳೆಲ್ಲವು 
ಬಲಿದ ಹಸಿವೆಯ ತಾಪದಿಂದಲಿ 
ಮಲೆಗೆ ಭರದಲಿ ಬಂದುವು. 


ಮಧುರ ಮಾವನು ಸನಿದು ಹರುಷದಿ 
ಬಿದಿರ ಮೆಳೆಗಳ ತುದಿಯನೇರುತೆ 
ಉವಯ ಬಿಸಿಲಲಿ ಗರಿಯ ಸವರುತ 
ಮುದದಿ ಶುಕಗಳು ಎಸೆದುವು. 


ಶುಕನು ಪಾಡಿದ ಲಲಿತ ರಾಗವ 
ಪಿಕನು ಕೇಳಲು ಪೆರ್ಮೆಯಿಂದಲಿ 
ಮುಖವ ತೋರದೆ ತಳಿರ ಮರೆಯಲಿ 
ಶುಕನ ಮಾರಲು ಪಾಡಿತು. 


ಅಡನಿಯೆಲ್ಲಿಯು ತುಂಬಿ ರವದಲಿ 
ಬಿಡದೆ ಅಮಲನ ಅಮಲ ಮನದಲಿ 
ಬಡವರಾಗಿಹ ನರರಿಗೆಲ್ಲವು 
ಅಡವಿ ಅರಮನೆ ಎಂದನು. 


೧೧ 


lol 


| ೪೧ 


| ೪೨ 


| ೪೩॥ 


| ೪೪ | 


ಅಮಲನ ಕಥೆ 


ಇನಿತು ತರುಗಳ ಚೆಲುವ ನೋಡುತೆ 
ಬನದ ಖಗಗಳ ದನಿಯ ಕೇಳುತ 
ಮನದಿ ಸಂತಸ ತುಂಬಿ ನಲಿಯುತ | 
ವನದಿ ನಡೆದನು ಅನುಲನು, 1೪೫% | 


ಹಿಣಗಿ ಬಾಡಿದ ಮರವನರಸುತ 
ಗಣಿಸಲೊಬ್ಬದೆ ಮುಳ್ಳು ಶಿಲೆಗಳ 
ಮಣಿಸಿ ಶಿರವನು ಕಠಿಣ ಪೊದರಲಿ 11 
ದಣಿವು ಕಾಣದೆ ನಡೆದನು. 1೪೬॥ೃ 1 


ಬೆಟ್ಟವೆಲ್ಲವ ಬಿಡದೆ ಹುಡುಕುತ 
ದಿಟ್ಟತೆನದಲಿ ಏರಿ ಇಳಿಯುತ 
ನೆಟ್ಟಿ ಮನದಲಿ ತಿರುಗಿ ತಿರುಗೀ 1 
ಕಟ್ಟ ಕಡೆಯಲಿ ಕಂಡನು. 1೪೭॥ || 


ತರುವ ನೋಡಲು ಹರುಸದಿಂದಲಿ 
ಭರದಿ ಸೇರುತೆ ಅದರ ಬುಡವನು 
ಕರದ ಕೊಡಲಿಯ ಸರಿಯ ಮಾಡುತ 
ಮರವ ಕಡಿಯಲು ನಿಂತನು. || ೪೮ || 


ಕಡಿತವೆಲ್ಲವು ಕಠಿಣವಾಗಲು 
ಅಡನಿಯೆಲ್ಸೆಡೆ ಧ್ವನಿಯ ಬೀರಿತು; 
ಬಿಡದೆ ಅಮುಲನು ಕಡಿದು ಕಡಿದೂ 
ಎಡರನೆಲ್ಲವ ನೀಗಿದ. ೪೯ || 


೧೨ 


ಅಮಲನ ಕಥೆ 


ಬಸವಳಿದು ಬೆಂಡಾಗಿ ನೆರಳಲಿ 
ತೃಷೆಯು ಹೆಚ್ಚಲು ಬಿಸಿಲ ರುಳದಿಂ, 
ಪಸರಿಸಿದ ಬಲು ಬನವ ನೋಡುತ 
ಉಸಿರು ಬಿಡುತಲಿ ಮಲಗಿದ. 


ಎಳೆಯ ಗರುಕೆಯ ಮೇಲೆ ಮಲಗಿ 
ತಳಿರ ಜೊತೆಯಲಿ ಆಟವಾಡುತ 
ಇಳೆಯ ಅಂದವ ನೆನೆದು ಪೊಗಳಿದ 
ಗೆಳೆಯನಾಗಿಹ ದೇವನ. 


ದೇವ ನಿನ್ನಯ ನಾಮ ಕೀರ್ತನೆ 
ಸಾವು ಎಂಬುದ ದೂರ ಮಾಡಿತು ; 
ಆವ ಜನ್ಮದ ಪಾಪವಾದರು 
ದೇವ ಎಂದೊಡೆ ಓಡಿತು. 


ತಿನಿರ ತೇಜಗಳೆರಡರಲ್ಲಿಯು, 
ಅಮರರಲ್ಲಿಯು ಅಸುರರಲ್ಲಿಯು, 
ಕಮಲ ದುಂಬಿಗಳೆರಡರಲ್ಲಿಯು 
ಅಮಲ ರೂಪದಿ ನೆಲೆಸಿಹೆ. 

ಕಷ್ಟ ನಷ್ಟಗಳಲ್ಲಿ ನೆಲೆಸಿಹ; 
ದಿಟ್ಟಿ ಮನುಜರ ಜೀವವಾಗಿಹೆ; 
ಸೃಷ್ಟಿ ಲಯಗಳ ಹೇತುವಾಗಿಹೆ ; 
ಶಿಷ್ಟ ರಕ್ಷಕನಾಗಿಹೆ. 


೧೩ 


|! ೫೦ || 


| ೫೧ Il 


|| ೫೨ || 


|| ೫೩ 11 


|| ೫೪ || 


ಅಮಲನ ಕಥೆ 


ಮೋಡದಲ್ಲಿಯು ನೀನೆ ಅಡಗಿಹೆ; 
ಕಾಡಿನಲ್ಲಿಯು ನೀನೆ ತುಂಬಿಹೆ ; 
ನಾಡಲೆಲ್ಲಿಯು ನೀನೆ ಕಾಣುವೆ; ' | 
ಮೋಡಿಗಾರನು ನೀನಹೆ! 1೫೫ 


ಪಾಡಿ ಮಲಗಿಹ ಅಮಲ ಬೇಗದಿ 
ಓಡಿ ಬರುತಿಹ ಭರವನಾಲಿಸಿ 
ಹಾಡನಲ್ಲಿಯೆ ನಿಲಿಸಿ ಭಯದಲಿ | 
ನೋಡಿ ಸುತ್ತೆಲು ಎದ್ದನು. : ll mel 1 


ಏಳುತೇಳುತ ಸುತ್ತ ನೋಡಲು 
ಕೀಳುತಲ್ಲಿಯ ನೆಲವ ಭರದಲಿ 
ಕಾಲ ವೇಗದಿ ಬರುವ ಹರಿಣನ | 
ಹಾಲ ಕಾಯವ ನೋಡಿದಾ. |! ೫೭ ॥ 1 


ಜೀವದಾಶೆಗೆ ಬರುತ ಹರಿಣನು 
ಮಾವಿನಡಿಯಲಿ ನಿಂತ ಅಮಲನ 
ಭಾವ ಬುದ್ಧಿಯನರಿದು ಹರುಷದಿ 
ಕಾವುದೆನ್ನನು ಎಂದಿತು ! || ೫೮ I} 


ಯಾರು ನಿನ್ನನು ಕೊಲಲು ಬರುವರು? 
ಯಾರಿಗೇನನು ನೀನು ಮಾಡಿದೆ? 
ಮಾರಮಾಚದೆ ಜಿಸಗು ಬೇಗದಿ ; 
ಮಾರಿ ಬಂದರು ನೂಕುನೆ | ml 


೧೪ 


ಅಮಲನ ಕಥೆ 


ದುರಳನೊಬ್ಬನು ಅಟ್ಟಿ ಬರುವನು 
ಭರದಿ, ನನ್ನನು ಪೊರೆಯೊ ತಂದೆಯೆ ; 
ಬೆರಸಿ ಬರುವನು ಬರಿದೆ ನನ್ನನು 
ಹರಿಯ ಆಣೆಯು ಎಂದಿತು. Il ೬೦ || 


ನಿರಪರಾಧಿಯ ಕೊಲುವ ಅಧಮನ 
ಇರದೆ ಅಮಲನು ವಿಗಡತನದಲಿ 
ಶಿರವನರಿಯದೆ ಬಿಡುವುದಿಲ್ಲವು 
ಹರಿಣ ಆಲಿಸು ಎಂದನು. || ೬೧ || 


ಎಳೆಯ ಮರಿಯನು ವನದೊಳಿರಿಸುತೆ 
ಹೊಳೆಯ ನೀಠನು ಕುಡಿಯಲೋಸುಗ 
ಬಳಿಗೆ ಭರದಿಂ ಬಂದೆನೆನ್ನುತ | 
ಅಳುತೆ ಹರಿಣವು ಹೇಳಿತು. || ೬೨ || 


ಅಮಲನಾಗಿಹ ನಾನು ನಿನ್ನನು 
ಕಮಲನಾಭನ ಆಣೆಯಾಗಿಯು 
ವಿಮಲತನವನು ಉಳಿಸಿಕೊಳ್ಳಲು 
ಅಮಲ ಜೀವವನುಳುಹುವೆ. || ೬೩ | 


ಅಳುವ ಹರಿಣನ ಸುಮ್ಮನಿರಿಸುತ, 
ಬಲಿದ ಕೋಸನ ಹೊರಗೆ ತೋರದೆ, 
ಹಳುವ ಮರೆಯಲಿ ಇರಿಸಿ ಹರಿಣನ 
ಫಲವ ನೋಡಲು ನಿಂತನು. || ೬೪ || 


೧೫ 


ಅಮಲನ ಕಥೆ 


ಉಭಯರೀಪರಿ ನೋಡುತೆಲ್ಲಿರೆ 
ನಭದ ವರೆನಿಗು ಧೂಳನೇಳಿಸಿ 
ರಭಸದಿಂದಲಿ ಓಡಿ ಬರುತಿಹ 
ಶಬರ ದೈತ್ಯನ ಕಂಡರು. 


ಕರದಲೊಂದನು ಬಿಲ್ಲ ಪಿಡಿದೂ, 
ಶರವನೆಳೆಯುತೆ ಕಿವಿಯವಕರೆಗೂ 
ಹರಿಣ ಓಡಿದ ಹುಯಿಲನರಸುತ 
ತುರಗವೇಗದಿ ಬಂದನು. 


ಗರಿಯ ವೇಗದಿ ಬರುತ ಬೇಡನು 
ನೆರಳ ಮರೆಯಲಿ ನಿಂತ ಅಮಲನ 
ತಿರುಗಿ ನೋಡುತ ಹರುಷ ಮನದಿಂ 
ಹರಿಣ ಹುಯಿಲನು ಕೇಳಿದ. 


ಹರಿಣನಿಲ್ಲಿಗೆ ಬರಲೆ ಇಲ್ಲವು ; 
ಅರಿಯದವನನು ಕೇಳ ಬೇಡೆಲೊ | 
ಹರಿಯ ಹೊಡೆಯಲು ಸಾಗಲಾರದೆ 
ಹರಿಣನೇತಕೆ ಹೊಡೆಯುವೆ? 


ಧರಣಿಯೊಳಗಿಹ ಜೀವರೊಳಗೆ, 
ಇರುಳು ಚಲಿಸುವ ಅಸುರರೊಳಗೆ, 
ನರನು ಸರಮನು ಎಂದು ಉಸುರಲು 
ಕರುಣೆ ಎಂಬುದೆ ಸಾಕ್ಷಿಯು! 


೧೬ 


|! ೬೮ || 


| ೬೯ 


ಅಮಲನ ಕಥೆ 
ಕರುಣೆ ಎಂಬುದು ದೇವ ದೇವನ 
ಪರಮ ಸನ್ನಿಧಿಯಿಂದ ಬರುವುದು! 
ಕರುಣೆ ಎಂಬುದೆ ನರರು ಸುರರೊಳು 
ಹರಿಯ ನಾಮದಿ ಚರಿಪುದು! 


_ಕರುಣೆಯೆಂಬುವ ಮುಕುಟಕಿಂತೆಲು 
ದೊರೆಗೆ ಬೇರೆಯ ಮುಕುಟವಿರುವುದೆ? 
ಕರುಣೆ ಎಂಬಾ ಖಡ್ಗಕಿಂತಲು 
ಪರಮ ಖಡ್ಲವು ಇರುವುದೆ? 


ಅರಸರೊಳಗದು ಮುಕುಟಿ ರೂಪದಿ, 
ಪುರುಷರೊಳಗದು ನೀರ ರೂಪದಿ, 
ತೆರುಣಿಯೊಳಗದು ಪುಷ್ಪ ರೂಪದಿ, 
ಕರುಣೆಯೆಂಬುದು ಮೆರೆವುದು. 


ಕರುಣೆ ಎಂಬುವ ಪುಷ್ಪವೊಂದನು 
ಪುರುಷನಾನನು ಧರಿಸಿ ಇರುವನೊ, 
ಅರಿಗಳಾತನ ಗೆಳೆಯರಾಪರು 
ಉರಿಯು ಶೀತಳಮಾಪುದು 


ಕರುಣ ಸಾಗರದಲ್ಲಿ ತೇಲುವ 
ನರನ ಹಡಗವು ಅಚಲಮಾದುದು ; 
ಕರುಣ ಸಾಗರನಾದ ದೇವನೆ : 
ಭರದಿ ಬರುತೆಲಿ ಕಾಯ್ತನು! 


೧೭ 


Ee 


lla ll 


ile! 


|| ೭೩ || 


|| ೭೪ || 


ಅಮಲನ ಕಥೆ 


ಮರಣ ಕಾಲದಿ ಸುತ್ತ ನೋಡಲು 
ಹಿರಿಯ ಸೋದರ ಕಿರಿಯ ಸೋದರಿ 
ಬರಿದೆ ಅಳುತಲಿ ಇರುವ ಕಾಲದಿ 
ಕರುಣೆ ಅಭಯನನೀವುದು ! 


ಬಲ್ಲೆ ನಿನ್ನಯ ಒಳ್ಳೆ ಮತೆಗಳ; 
ಇಲ್ಲೆ ಹರಿಣನು ಓಡಿ ಹೋದುದ 
ಬಲ್ಲೆನಾ ಚೆನ್ನಾಗಿ ಎನುತಲಿ 
ಹಲ್ಲುಕಡಿದನು ರೋಷದಿ 


ರೋಷ ಮಾಡಿದ ಮನುಜನೆಂದುಂ 
ಮೋಸ ಹೋಗದೆ ಇರನು ನಿಜವಿದು : 
ಪಾಶವಾಗಿದು ಯಮನ ಕೈಯಲಿ 
ಘಾಸಿ ಮಾಡಲು ಬರುವುದು. 


ಏಕೆ ಸುಮ್ಮನೆ ಕೋಪ ಮಾಡುವೆ? 
ಲೋಕೆನೆಲ್ಲವು ನೋಡಿ ನಗುವುದು 
ಪಾಕ ಮಾಡುತ ಹರಿಣ ಮಾಂಸವ 
ನಾಕಕೆಂತುಟು ಹೋಗುವೆ? 


ಯಮನ ಪಾಶವ ನಾನು ಬಲ್ಲೆನು; 
ವಿಮಲ ನಾಕವು ನನ್ನದಾಗಿದೆ ; 
ಕಮಲನಾಭನು ಎನ್ನ ಸೇವಕ; 
ಅಮಲರೆಲ್ಪರು ನನ್ನರು! 


೧೮ 


1೭೫ 


eal} 


೭೭ || 


|| ೭೮ || 


lla lh 


ಅನುಲನ ಕಥೆ 


ದುರುಳನಾಗಿಹ ಎನಗೆ ಲಕ್ಷ್ಮಿಯು 
ಹೆರಳು ಹಾಕುತ ನಗುತಲಿರುವಳು; 
ಕರುಳ ಬಗೆಯುತ ಸರವ ಮಾಡಿದ 
ಹರಿಯು ಎನ್ನಯ ಗೆಳೆಯನು! 


ದೂರ ಬೇಡಲೊ ಮಾರಪಿತನನು ; 
ಶೂರನಲ್ಲವು ದೇವನಿದಿರಲಿ. 
ಯಾರ ದಯದಿಂ ನೀನು ಬದುಕುವೆ? 
ಸಾರಿ ಹೇಳುವೆನೆಂದನು. 


ಸುತರು ತೆನ್ನರು ಮಾರರೆಲ್ಲರು! 
ಇತೆರರೆಲ್ಲರ ಪಿತನು ನಾನಹೆ! 
ಮತಿಗಳಾಗಿಹ ನರರುಮೆಂದಿಗು 
ಖತಿಯ ಬಯಸರು ಎನ್ನೊಳು ! 


ಬರಿದೆ ಹರಜಿಯನಾಡಬೇಡಲೆ, 
ಹರಿಣ ಓಡಿದ ಹುಯಿಲ ತೋರಿಸು; 
ಹರಣದಾಸೆಯು ನಿನಗೆ ಇರುವುದೆ? 
ಭರದಿ ಪೇಳೆಲೊ ಎಂದನು. 


ಹರನು ಬಂದರು ಕೊಲಲು ಎನ್ನನು 


ಅರಿಯಲಾರನು ಕೊಲಲು ಜೀವವ! 
ಹರಣವೆಂದೂ ನಶಿಸಲಾರದು, 
ಬರಿದೆ ಚರಿಪುದು ಜೀವನು! 


೧೯ 


| eo || 


|| sa Il 


|| ೮೨ || 


|| ೮೩ || 


|| ೮೪ || 


`` ಅಮಲನ ಕಥೆ 


ಕಾಯಮೆಂದಿಗು ಜೀವನಲ್ಲವು ! 
ಮಾಯನೆಂಬುದ ನರರುಮರಿಯದ್ಕೆ 
ಕಾಯ ಜೀವರು ಅಗಲಿ ಸೋದೊಡೆ 
ಬಾಯ ಬಿಡುವರು ಸುಮ್ಮನೆ ! 


ದುರುಳ ವ್ಯಾಧನೆ ಮಾತನಾಲಿಸು : 
ಹರಣ ಹೋದರು ಹುಯಿಲ ಹೇಳೆನು! 
ಅರಿಯೆನೆನುವೆನು ಹರಿಣ ಬಂದರು; 
ಧುರಕೆ ಕರೆದರು ಬರುವೆನು. 


ಬಡವನಾಗಿಹ ಅನಲ ಪೇಳಲ್ಕು 
ಕಡುಗಿ ಶಬರನು ಶರವನೆಸೆಯಲ್ಲು, 
ಸಿಡಿಲ ಗರ್ಜನೆಯಂತೆ ಕೂಗುತ್ತ 
ಒಡಲ ಸುತ್ತಲು ತಿರುಗಿತು. 


ದೇವ ಪೂಜಕನಾದ ಅಮಲನು 
ಕಾನ ಹರಿಯನು ಮನದಿ ಭಜಿಸುತೆ, 
ಹಾನ ರೋಷದಿ ಕೊಡಲಿಯಿಂದಲಿ 
ನೋನಗೈಯಲು ಬೀಸಿದ. 


ಪರಶುರಾಮನು ಕೊಡಲಿಯಿಂದಲಿ 
ಅರಸು ತಲೆಗಳ ಹೊಯ್ಯುವಂದದಿ, 
ಕರದ ಕೊಡಲಿಯು ಗರನೆ ತಿರುಗುತ 
ಅರಿಯ ರಕುತನ ಹೀರಿತು! 


೨೦ 


Il ೮೫ || 


ರ್ಮ ರಾ ತ್ರಾಟಕ ಪ್ರಾ ಭಧ ಸಾವೋ ಾಪಪಣ ಕ ಜಾನಾ ಇದಾ ಬಪಳಾರರ ೫ ಮರ 


|! ೮೬ || 


ee || 


|! ೮೮ | ' 


lel) 


SS 
me 


ಅಮಲನ ಕಥೆ 


ಗಣನೆಮಾಡದೆ ಹೊಡೆತೆನೆಲ್ಲವ 
ಫಣಿಯ ಕೋಪದ ಉರಿಯ ತೋರುತ್ತೆ 
ರಣವು ಎಲ್ಲಿಯು ನಡಗುವಂದದಿ 
ಕ್ಷಣದಿ ಕೂಗಿದ ರೋಷದಿ! 


ಕೂಗಲಾಕ್ಷಣ ನಭದಲೆಲ್ಲಿಯು 
ಭಾಗವಾಗುತೆ ಮುಗಿಲ ಸಾಲ್ಲಳು 
ಬೇಗ ಗಿರಿಯನು ದಾಂಟಿ ಪೋದುವು 
ತಾಗುತಲ್ಲಿಯ ಶಿಖರವ. 


ಸಿಡಿಲ ಗರ್ಜನೆಯಂತೆ ನಾದವು 
ಬಡಿದು, ಪರ್ವತ ಶಿಲೆಗಳೆಲ್ಲವು 
ಬುಡದವರೆವಿಗು ಧೂಳನೇಳಿಸಿ 
ಕಿಡಿಯ ಸೂಸುತ ಬಂದುವು. 


ದೆತೆಗಳೆಲ್ಲವ ತಗುಲಿ ಕೇಕೆಯು 
ಪೊಸ ತರದ ರವಗಳನು ಬೀರುತ, 
ಅಸಮ ಬಲನಂ ಕಿವುಡು. ಮಾಡುತ 
ಅಸುವ ನೀಗಿತು ಕಷ್ಟದಿ. 


ಬಲವು ಕುಂದುತೆ ಬರಲು ಅಮಲನು, 


ಖಳನ ಮೀರಿದ ಬಲವನರಿಯುತೆ, 
ತಳಿರ ಮರೆಯಲಿ ನಿಂತೆ ಹರಿಣನ 
ಅಳುವ ಮೋರೆಯ ನೋಡಿದ. 


೨೧ 


||೯0 || 


|| FA I 


|| Il 


|| Fa 


ll. 9 || 


ಅನುಲನ ಕಥೆ 


ಖೂಳ ಬೇಡನೆ ಕೇಳು ನುಡಿವೆನು 

ಕಾಲ ಸದನಕೆ ನಾನು ಪೋದರು, 
ಗೋಳ ಹೊಯ್ಯಲು ಬೇಡ ಹೆರಿಣನ 
"ಹಾಳು ಒಡಲಿನ ಅಕೆಗೆ, 


ಹೇಡಿಯಾಗಿಹ ನೀಚ ಮನುಜನೆ 
'ಓಡಿಯಾದರು ಹೋಗು ಬೇಗದಿ; 
ಕಾಡ ಎರಳೆಯ ಬಿಡಲು ಒಲ್ಲೆನು 
ರೂಢಿಯೆಲ್ಲವ ಹುಡುಕುವೆ. 


ರೇಗಿ ಬೇಡನು ನುಡಿ ಯಲೀಪರಿ 
'ಬಾಗಿ ಶಿರವನು ಅಮಲ ದುಃಖದಿ 
"ರಾಗದಿಂದಲಿ ಹರಿಯನಾಗಲೆ 
`ಕೂಗಿ ಬೇಡಿದ ಬಲವನು. 


ನಿನ್ನ ನಂಬುತ ಭಾಷೆ ಕೊಟ್ಟೆನು; 
'ನಿನ್ನ ಮೇಲೆಯೆ ಆಣೆ ಇಟ್ಟನು; 
ನಿನ್ನ ಕರುಣೆಯ ಬೇಡಿಕೊಂಜೆನು ; 
ಚೆನ್ನ ಹರಿಣನ ಕಾಯಲೈ | | 


ಬಂದ ಬೇಡನ ಬಲವ ಜೈಸಲು 
ಇಂದು ನನಗೆ ಬಲವನೀಯೋ | 
“ಮುಂದೆ ನಿನ್ನನು ಹೇಗೆ ಸೇರಲಿ 
'ಸಂದ ಭಾಷೆಯ ಕಳೆಯುತ್ತ? 


ಮಿತಿ 


Il 78 | | 


|! ೯೬ | 


| ೯೭ || 


‘lel 


lee I 


ಅಮಲನ ಕಥೆ 


ಎನಗೆ ಜೀವದ ಆಶೆ ಇಲ್ಲವು ; 
ಮನೆಯ ಸುತರನು ನೀನೆ ಕಾಯುವೆ ; 
ವನದ ಎರಳೆಗೆ ಭಾಷೆ ಇತ್ತೆನು, 
ಮನದ ಚಿಂತೆಯ ಹರಿವುದ್ದೆ. 


ಅಂದು ದ್ರುಷದೆಯ ಮಾನ ಕಾಯ್ದೇ! 
ಬಂದ ಗೆಳೆಯಗೆ ಸಿರಿಯ ಕೊಟ್ಟೇ! 
ಹಿಂದೆ ದುಷ್ಟರ ಜೀವ ಹಿಂಡಿದೆ ! 
ಇಂದು ಹರಿಣನ ಕಾಯೆಲೈ. 


ಇಂತು ಭಜಿಸುತ ಮುರನ ವೈರಿಯ, 
ಪಿಂತೆ ಮಾಡಿದ ಹರಿಯ ಕಾರ್ಯವ 
ನಿಂತ ಮನದಲಿ ನಿಜದಿ ನೆನೆಯುತ, 
ನಿಂತ ವೈರಿಯ ನೋಡಿದ. 


ಎಳೆಯ ನಗುವನು ಬೀರಿ ಮುದದಿಂ, 
ಕೊಳೆಯ ವಸನದ ಬೇಡ ಬೇಗದಿ 
ತಳೆದನಾಗಲೆ ದಿವ್ಯ ರೂಪವ 
'ಇಳೆಯನೆಲ್ಲಿಯು ಬೆಳಗುತ! 

ಥಳಿಸಿ ಹೊಳೆಯುವ ದಿವ್ಯರೂಸವ 
“ಬಳಲಿ ನಿಂದಿಹ ಅಮಲ ನೋಡುತ, 
ಹೊಳಪ ಸಹಿಸದೆ ಎವೆ ಮುಚ್ಚಿದ 
ಖಳರ ವೈರಿಯ ನುತಿಸುತ. 


೨೩ 


೧೦೦ ॥ 


| ೧೦೧॥ 


| ೧೦೨॥ 


| ೧೦೩ 1 


1೧೦೪ ॥ 


ಅನುಲನ ಕಥೆ 


ನಮಿಪೆ ದೇವನೆ! ನಮಿಪೆ ಕಾವನೆ! 


ನಮಿಪೆ ಮೂರ್ತಿಯೆ ! ನಮಿಪೆ ಕೀರ್ತಿಯೆ ! 


ನಮಿಪೆ ಕೃಷ್ಣನೆ! ನಮಿಪೆ ನಿಷ್ಣುವೆ 
ನಮಿಪೆ ಜಗದೋದ್ಧಾರನೆ ! 


ನಮಿಪೆ ಯೋಗನವೆ ! ನಮಿಷೆ ಸಾಂಖ್ಯವೆ!. 


ನಮಿಪೆ ಜ್ಞಾನವೆ! ನಮಿಷೆ ಭಕ್ತಿಯೆ! 
ನಮಿಪೆ ಕರ್ಮವೆ! ನಮಿಪೆ ಧರ್ಮವೆ! 
ನಮಿಪೆ ಜಗದಧಿಮೂರ್ತಿಯೆ ! 


ನಮಿಪೆ ಜನನವೆ! ನಮಿಸೆ ಮರಣವೆ! 
ನಮಿಪೆ ಬೊಮ್ಮನೆ ! ನಮಿಪೆ ರುದ್ರನೆ! 
ನಮಿಪೆ ಭೂತಃ ದೈವ ಯಜ್ಞವೆ! 
ನಮಿಪೆ ದೇವರ ದೇವನೆ! 


ನಮಿಪೆ ಅನಲನೆ ! ನಮಿಪೆ ಅನಿಲನೆ | 
ನಮಿಪೆ ಚಂದ್ರನೆ! ನಮಿನೆ ಸೂರ್ಯನೆ! 
ನಮಿಪೆ ಮೋದನೆ! ನಮಿಪೆ ಚಿಂತೆಯೆ ! 
ನಮಿಪೆ ಕೇವಲ ತೇಜಸೆ! 


ನಮಿಪೆ ಆದಿಯೆ ! ನಮಿನೆ ಅಂತ್ಯವೆ! 
ನಮಿನೆ ವೇದಃ ಭೇದ ಛೇದನೆ ! 
ನಮಿಪೆ ಮೇಘನವೆ ! ನಮಿಪೆ ವೇಗವೆ! 
ನಮಿಪೆ ಜಗದಧಿ ಜ್ಞಾನಿಯೆ! 


೨೪ 


೧೦೫೫ 


4 
A 
4 


\ 
ವ್ಯ 


! ೧೦೬॥ 1 


1೧೦೭॥ ' | 


ಅಮುಲನ ಕಥೆ 


ನಮಾಮಿ ಪಾಪಃ ಪುಣ್ಯರಹಿತನೆ ! 
ನಮಾಮಿ ಮೋದಃ ಚಿಂತ ರಹಿತನೆ! 
ನಮಾಮಿ ಕಾಮಃ ಕ್ರೋಧ ರಹಿತನೆ! 
ನಮಾಮಿ ಚಿನ್ಮಯ ರೂಪನೆ ! 


ನಮಿಪೆ ಹರ್ಷವೆ! ನಮಿಪೆ ಸ್ಪರ್ಶವೆ ! 
ನಮಿಪೆ ಕಾಂತಿಯೆ ! ನಮಿಪೆ ಶಾಂತಿಯೆ ! 
ನಮಿಪೆ ಹರನೇ! ನಮಿಸೆ ಸ್ಮರನೇ! 
ನಮಿಷೆ ಜಗದಧಿ ಕೀರ್ತಿಯೆ ! 


ನಮಿಪೆ ಭೀತಿಯೆ ! ನಮಿಪೆ ನೀತಿಯೆ ! 
ನಮಿಸೆ ಪ್ರೇಮವೆ! ನಮಿಪೆ ನೇಮನೆ! 
ನಮಿಪೆ ಕಾಲನೆ ! ನಮಿಪೆ ಲೋಲನೆ ! 
ನಮಿಪೆ ಎನ್ನಯ ಆತ್ಮವೆ ! 


ನಮಿಪೆ ತಂದೆಯೆ |! ನಮಿಪೆ ತಾಯಿಯೆ ! 
ನಮಿಪೆ ಮಿತ್ರನೆ! ಮಿತ್ರ ಮಿತ್ರನೆ! 
ನಮಿಪೆ ಬಂಧುವೆ ! ನಮಿಪೆ ಬಳಗವೆ ! 
ನಮಿಪೆ ಎನ್ನಯ ಆತ್ಮನೆ! 


ನಮಿಪೆ ಬಿತ್ತನೆ! ನಮಿಪೆ ಚಿತ್ತವೆ! 
ನಮಿಪೆ ನಿದ್ಯೆಯೆ ! ನಮಿಪೆ ಬುದ್ಧಿಯೆ ! 
ನಮಿಪೆ ಶಕ್ತಿಯೆ ! ನವಿ:ಪೆ ಮುಕ್ತಿಯೆ ! 
ನಮಿಪೆ ಎನ್ನಯ ಆತ್ಮೆನೆ! 


೨೫ 


| ೧೧೦ ॥ 


॥ ೧೧೧ ॥ 


I ans Il 


1 ೧೧೩ 


॥ ೧೧೪ I 


ಅಮಲನ ಕಥೆ 


ಮಹಿಮ, ನಿನ್ನನು ಎಂತು ಪೊಗಳಲಿ? 
ಅಹಿಪ ಶಯನನೆ, ನಿನ್ನ ರೂಪವ 
ಸಹಿಸಲಾರೆನು ; ಶಾಂತನಾಗಲ್ಲು, 
ಸಹಜನಾಗೆಲೊ ಎಂದನು. | ೧೧೫ ॥ 


ಎಂದು ಪಾಡುತ ಕಣ್ಣ ತೆರೆಯಲು 
ಚಂದ ರೂಪವನಲ್ಲಿ ಕಾಣದೆ 
ಮಂದ ಭಾಗ್ಯನು ಎನುತ ಮನದಲಿ 
ಹಂದೆ ನೋಡಿದ ಹಳುವನು. Il ೧೧೬ I 


ತಳಿರ ಮರೆಯಲಿ ಅಡಗಿದೆರಳೆಯ 
ಸುಳಿನ ಕಾಣದೆ ಕೌತುಕೆನುತಲಿ 
ಗೆಲವಿನಿಂ ಮಾಧವನ ನುತಿಸುತ 
ಬಲಿದ ಹಸಿನೆಯ ಮರಿತನು : | ೧೧೭ | 


ನಿನ್ನ ಭಕ್ತಿಯೆ ರಾಜ್ಯಪದವಿಯು | 

ನಿನ್ನ ದಾಸನೆ ಸಕಲರೊಡೆಯನು ! 

ನಿನ್ನ ನಾಮನೆ ಸ್ವರ್ಗಲೋಕವು | 

ನಿನ್ನ ಸೇವೆಯೆ ಮೋಕ್ಷವು ! ॥ ೧೧೮॥ 
ನಿನ್ನ ದಾಸರ ದಾಸನಾಗಿಹೆ; 

ನಿನ್ನ ಪಾದದ ಧೂಳಿ ಪೂಜಿಸೆ ; 

ನಿನ್ನ ನೇಮವನೆಂದು ಮರಿಯೆನು ; 

ನಿನ್ನ ಭಜಿಸುನೆನೆಂದಿಗು, I ೧೧೯ ॥ 


೨೬ 


ಅಮಲನ ಕಥೆ 


ಪಾಲನುಂಬುನ ಶಿಶುಗಳೆಲ್ಲರ 
ಹಾಲನೀಯುವ ತಾಯಿ ನೀನಹೆ! 
ಕಾಲಪಾಶಕೆ ಬೆದರಿ ಕೂಗುವ 
ಬಾಲರನು ನೀ ಕಾಯ್ದನೆ! 


ನಚ್ಚಿ ನಿನ್ನನು ಕೆಟ್ಟಿನಾನನು? 
ಕೊಚ್ಚಿ ನಿನ್ನನು ಉಳಿದನಾವನು? 
ಅಚ್ಯುತಾ ಸಲಹೆಂದು ಕೂಗಲು 
ಮೆಚ್ಚಿ ಕಾಯ್ದನಪೆ ಬೇಗದಿ! 


ಮಾಯ ರೂಪದಿ ಬಂದು ನೀನ್ಕು 


ಮಾಯ ರೂಪದ ಹರಿಣನರಸುತ, 
ಮಾಯವಾಗುತೆ ಬೇಗದಿಂದಲಿ, 
ಮಾಯಬಲವನು ಶೋರಿದೆ! 


ಹರಿಯ ವೇಗದಿ ಬರಲು ನೀನು 
ಹರಿಯ ರೂಪೆಂದರಿಯಲಿಲ್ಲವು ; 
ಹರಿಣ ಜೀವವನುಳುಹಲೋಸುಗ 
ಹರಿಯ ರೋಷದಿ ತಡೆದೆನು. 


ದಿವಿಜ ನಂದಿತ ನಿನ್ನ ರೂಪವು 
ರವಿಯ ತೇಜವ ಮಾರಿ ಬೆಳಗಿತು! 
ಭವದ ಚಿಂತೆಯ ದೂರ ಮಾಡಿತು 
ಭುವನದಾಶೆಯ ಬಿಡಿಸಿತು. 


ವಿ೭ 


ll ೧೨೦ 1 


॥೧೨೧॥ 


| ೧೨೨1 


| ೧೨೩ 


| ೧೨೪ I} 


ಅನುಲನ ಕಥೆ 


ಇನ್ನು ನಾನೇ ಧನ್ಯ ಧನ್ಯನು 
ಹೊನ್ನು ಎಂಬುದ ಮಣ್ಣು ಎನ್ನುವೆ ; 
ಮುನ್ನ ಗಳಿಸಿದ ಸಿರಿಯನೆಲ್ಲಂ 
ಭಿನ್ನವಿಲ್ಲದೆ ನೂಕುವೆ ! 


ಸಿರಿಯು ಎನಗೆ ಬೇರೆಯುಂಟೀ 
ಕರುಣವಲ್ಲದೆ ದೇವ ನಿನ್ನಯ? 
ಶರಣ ರಕ್ಷಕ ನಿನ್ನ ನಂಬಿದೆ 
ದುರಿತ ಭಯವನು ನೂಕೆಲೈ. 


ಅಮಲನೀಪರಿ ಪಾಡುತೆಲ್ಲಿಕಿ, 
ಕಮಲನಿತ್ರೆನು ಪಶ್ಚಿಮಾದ್ರಿಯ 
ಕಮರಿ ಎಡೆಯಲಿ ತೊಳಗಿ ಬೆಳಗುತ 
ಚಮರ ಕಿರಣದಿ ಎಸೆದನು ! 


ಆಗಲಾಗಸದಿಂದ ಹೊರಡುವ, 
ರಾಗದಿಂದಲಿ ಮನವ ಸೆಳೆಯುವ, 
ನಾಗಶಯನನ ಕೊಳಲಿನಂದದ 
ಕೂಗ ಹರುಷದಿ ಕೇಳಿದ: 


ಭಕ್ತ ಬೇಗದಿ ಮನೆಗೆ ಪೋಗೆಲೆ ; 
ಭಕ್ತಿ ನಿನ್ನದು ತಸಸ ಮಾರಿತು | 
ಮುಕ್ತಿ ದಾಯಕನಾದೆ ನೀನು; 
ಯುಕ್ತಿ ಮಾತಿದನಾಲಿಸು | 


೨೮ 


| ೧೨೫ ॥ 


| ೧೨೬ ॥ 


1೧೨೭ ॥ 


| ೧೨೮ ॥ 


| ೧೨೯ ॥ 


ಅಮಲನ ಕಥೆ 


ನುಡಿದ ವಾಣಿಯ ಕೇಳಿ ಅಮಲನು 
ಕಡಲಶಯನನ ವಾಣಿ ಎನ್ನುತ 
ಒಡನೆ ಬೇಗದಿ ಮನೆಯ ಕಡೆಗೆ 
ಅಡಿನಿಯಿಂದಲಿ ಹೊರಟನು. 


ಇತ್ತಲಮಲನ ಮಡದಿ ಮಕ್ಕಳು 
ಕತ್ಕಲಾದರು ಅಮಲ ಬರದಿರೆ, 
ಒತ್ತಿ ಬರುವಾ ದುಃಖದಿಂದಲಿ 
ಅತ್ತು ಕರೆದರು ಅಮಲನ. 


ಅಮ್ಮ ವೇಳ ತಂದೆ ಎಲ್ಲಿಹ ; 
ನಮ್ಮನೆಲ್ಲಿಗೆ ಅಗಲಿ ಪೋದನು? 
ಸುಮ್ಮನೇತಕೆ ಮನದಿ ಚಿಂತಿಪೆ? 
ತಮ್ಮ ಹುಡುಕಲು ಪೋಷನು. 


ಮಗಳೆ ಸೆಂಶಯನೆನ್ನ ಸುಡುತಿದೆ, 
ಅಗಲಲಿಲ್ಲಾ ನಮ್ಮನೆಂದಿಗು ; 
ಹಗಲ ಊಟಕೆ ಬರಲೆ ಇಲ್ಲವು; 
ಬಗೆಯಲಾರೆನು ಕಷ್ಟವ! 
ಪತಿಯನರಸಲು ನನದಲೆಲ್ಲಿಯು 
ಸುತನ ಕಳುಹಲು ಮನವು ಬಾರದು; 
ಗತಿಯ ಕಾಣದೆ ಅಂಧಕಾರದಿ 
ಸುತನೆ ಎಂತುಟು ಅರಸುವೆ? 


೨೯ 


| ೧೩೦ ॥ 


1 ೧೩೧ 


| ೧೩೨ ॥ 


| ೧೩೩ ॥ 


1 ೧೩೪ ॥ 


ಅಮಲನ ಕಥೆ 


ಬೆದರೆ ಬೇಡೆಲೆ ತಾಯೆ ಆಲಿಸು, 
ಚದುರತನದಲಿ ಹುಡುಕಿ ಬರುವೆನು ; 
ಬಿದಿರ ಬೆಳಕಲಿ ಪೋನೆನೆನ್ನುತ 
ಮಧುರ ಮಧುರನು ನುಡಿದನು. 


ಕಣ್ಣನೀರನು ಒರಸಿಕೊಳ್ಳುತ್ತ, 
ಅಣ್ಣನಾಡಿದ ನುಡಿಯನಾಲಿಸಿ, 
ಚಿಣ್ಣತೆಂಗಿಯು ಅಳುವ ದನಿಯಲಿ, 
ಅಣ್ಣ ಪೋಗೆಲೊ ಎಂದಳು. 


ಎತ್ತಿ, ಅಳುವಾ ಮುದ್ದು ಬಾಲೆಯ, 
ಮುತ್ತು ಕೊಡುತಲಿ ಸುಮ್ಮನಿರುಸುತ, 
ಮುತ್ತಿನಂದದ ಕಣ್ಣ ನೀರನು 
ಒತ್ತಿ ತೆಗೆದಳು ತಾಯಿಯು 


ಆಗ ಮಧುರನು ದೊಡ್ಡ ಬಿದಿರನು 
ಭಾಗ ಮಾಡುತೆ ಪಂಜು ಹೊತ್ತಿಸಿ, 
ಬಾಗಿ ನಮಿಸುತ ದೇವ ಮಾತೆಗೆ 
ಬೇಗದಿಂ ತಾ ಹೊರಟನು! 


ಕಂದ ದಾರಿಯು ಹಾವು ಚೇಳುಗ 
ಳಿಂದ ತುಂಬೀ ತುಳುಕುತಿರುವುದು ; 
ತಂದೆ ಎಲ್ಲಿಯು ಕಾಣದಿರ್ದೊಡೆ 
ಬಂದು ಬಿಡುವುದು ಜೇಗನೆ. 


೩೦ 


1೧೩೫1 


| ೧೩೩ ॥ 


॥ ೧೩೭ ॥ 


1 ೧೩೮॥ 


1೧೩೯॥ 


ಅಮುಲನ ಕಥೆ 


ಎಂದ ಮಾತನು ಕೇಳಿ ಮಧುರನು 
ವಂದಿಸುತ ತಾ ದೇನ ಮಾತೆಗೆ 
ಹಂದೆ ಮುಂದೆಯು ನೋಡಿ ಕೊಳ್ಳುತೆ 
ಚಂದದಿಂ ತಾ ನಡೆದನು. | ೧೪೦ ॥ 


ಪಸರಿಸಿರುತಿಹ ಹೊಲಗಳಲ್ಲಿಯು, 
ಹಸುರು ಹುಲ್ಲಿನ ಬಯಲಿನಲ್ಲಿಯು, 
ಕೆಸರು ಜೊಂಡಿನ ತಡಿಗಳಲ್ಲಿಯು, 
ಉಸಿರು ಬಿಡದೇ ಹುಡುಕಿದ. ೧೪೧ ॥ 


ಚಿಕ್ಕತನದಿಂ ಮುದ್ದಿನಿಂದಲಿ 
ಅಕ್ಕರಿಂದಾ ಬೆಳೆದ ಬಾಲನು 
ಸೊಕ್ಕಿ ಬೆಳೆದಾ ಮುಳ್ಳು ಗಿಡದಲಿ 
ಸಕ್ಸಿ ಕಷ್ಟದಿ ನಡೆದನು. | ೧೪೨॥ 


ದ 


ಆಗ ಗಾಳಿಯು ಬೀಸಿ ಬರುತಲಿ 
ಆಗಸೆಲ್ಲವು ಮೋಡ ಕವಿಯುತ 
ತಾಗಿ ಸಿಡಿಲಿನ ಶಬ್ದ ಮಾಡಲು 
ಬೇಗದಿಂ ಮಳೆ ಸುರಿಯಿತು! | ೧೪೩ ॥ 


ಬೆಟ್ಟ ಬೆಟ್ಟಿದ ನೀರು ಹರಿಯಲು 
ಕಬ್ಬೆಯೆಲ್ಲವು ಭಾಗವಾಗುತೆ 
ಬಟ್ಟೆ ಬಟ್ಟೆಯ ಅಡ್ಡಗಟ್ಟುತ 
ಅಟ್ಟ ಬಂದುವು ಮಧುರನ | ೧೪೪ ॥ 


೩ಗಿ 


ಅಮಲನ ಕಥೆ 


ಬೆನ್ನನಟ್ಟಿೀ« ಬರುವ ಜಲವನು 
ರನ್ನ ಮಧುರನು ನೋಡಿ ಮನದಲಿ 
ತನ್ನ ಜೀನವು ಪೋಪುದೆನುತಲಿ 
ಚೆನ್ನ ದೇನನ ಪೊಗಳಿದ. 


ಕಾಲ ಪುರುಷನ ಕಾಲ ಪುರುಷನೆ 
ಬಾಲ ರೂಪದ ರಾಕ್ಷಸಾರಿಯೆ 
ಕಾಲರುದ್ರನೆ ಭಕ್ತ ವತ್ಸಲ 
ಲೋಲ ರೂಪನೆ ಕಾವುದ್ಧೆ. 


ವಸುಧೆಯಲ್ಲಿಹ ದೀನರೆಲ್ಲರ 
ಹಸಿವನೀಗುವ ಕರುಣ ರೂಪನೆ, 
ಎಸೆವ ಮುಕುಟದ ಮುಕ್ತಿಗೊಡೆಯನೆ 
ಅಸಮ ಭುಜಭಲ ಕಾಯೆಲೈ. 


ಕೊಂದ ಪಾಪಗಳಮಿತವೆಲ್ಲವು, 
ಹಿಂದೆ ಜನ್ಮದ ದುರಿತ ಕೋಟಯ್ಕು 
ಒಂದು ನಿಮಿಷದಿ ನಿನ್ನ ನೆನೆದರೆ 
ಬೆಂದು ಪೋಷವು ಜೇಗದಿ! 


ಕಾಮ ಪಿಶನೇ ವಾಮ ದೇವನೆ, 
ಭೂಮಿಯೆಲ್ಲವ ಪೊರೆಯುವಾತನೆ 
ಪ್ರೇಮಮಯನೇ ಸತ್ಯರೂಪನೆ 
ನಾಮ ನಿನ್ನದು ಭಾಗ್ಯವು. 


೩.೨ 


| ೧೪೫ 1 


॥೧೪೬॥ 


1೧೪೭ ॥ 


1 ೧೪೮॥ 


॥೧೪೯॥ 


ಅಮಲನ ಕಥೆ 


ಮೂರು ರೂಪದಿ ಎಸೆವ ದೇವನೆ 
ಮೂರು ಗುಣಗಳ ಮೂಲ ಕವಿಯ 
ಮೂರು ಲೋಕದ ಈಶರೀಶನೆ, 
ದಾರಿ ಕಾಣೆನು ರಕ್ಷಿಸ್ಟೆ ! 


ಪ್ರಳಯಕಾಲದ ಚಂಡ ಮಾರುತ 
ಇಳೆಯ ಮೇಲೇ ಭರದಿ ಬೀಸುತ 
ಎಳೆಯ ದೀಪವ ಭಯದಿ ತುಂಬಿದೆ 
ಪ್ರಳಯಕರ್ತನೆ ಕಾಯಲೈ ! 


ಬಾಲನಾಗಿಹ ನಾನು ನಿನ್ನನು 
ಬಾಲ ಮನದಿಂ ಬೇಡಿಕೊಂಬೆನು ; 
ಕಾಲನಾಟವ ತಾಳನಾರೆನು 
ಲೋಲ ರೂಪನೆ ಕಾಯಲೈ! 


ಎನ್ನ ಜೀವವು ಕುಂದಿ ಪೋಗುವ 
ಮುನ್ನ ದೇವನೆ ಬಂದು ನಿನ್ನಯ 
ಚಿನ್ನದಂಥಾ ರೂಸ ತೋರೈ 
ಎನ್ನ ಜೀವದ ಜೀವನೆ! 


ಸರ್ವಜೀವಗಳಾದಿ ಕಾರಣ 
ಸರ್ವಲೋಕದ ಮೂಲಕಾರಣ 
ಪರ್ವತದ ತೆರ ಅಚಲ a 
ಸರ್ವ ಮೂಲನೆ ರಕ್ರಿಸ್ಸೆ! 


೩೩ 


1೧೫೦ ll 


1೧೫೧ ॥ 


1 ೧೫೨ ॥ 


| ೧೫೩ 


| ೧೫೪ ॥ 


ಅನುಲನ ಕಥೆ 


ಬಾಲನೀಪರಿ ಪಾಡಿ ನುತಿಸಲ್ಕು 
ಕಾಲಭೈರವನಂದದಲೆಗಳು 
ಲಾಲಿಸುತಲೀ ದೇವ ನಾಮವ 
ಪಾಲಿಸಿದುವೂ ಮಧುರನ. 


ಹರುಷದಿಂದಲಿ ತರುಣ ಮಧುರನು 
ಪರಮ ಪುರುಷನ ಹೃದಯ ಕಮಲದಿ 
ಕರುಣ ಸಾಗರ ಶಿಷ್ಟ ರಕ್ಷಕ 
ಪೂರೆಯೊ ಸಕಲರ ಎಂದನು. 


ಆಗ ದೂರದಿ ಅಂಧಕಾರದಿ 
ವೇಗದಿಂದಲಿ ಒಂದು ಜೋತಿಯು 
ಭಾಗ ಮಾಡುತೆಲಿರುಳ ಬಾಗಿಲ 
ಸಾಗಿ ಬರುವುದ ಕಂಡನು ! 


ಮಾತನಾಡದೆ ಮೆಲ್ಲನೈದುವ 
ಜೋತಿ ರೂಪವು ಆತನಲ್ಲದೆ 
ಭೂತ ಪ್ರೇತಗಳಲ್ಲವೆನ್ನುತ 
ಕಾತರಾದನು ಮಧುರನು. 


ಎವೆಯ ಮಚ್ಚದೆ ನೋಡುತಿರಲೂ 
ರವಿಯ ತೇಜವ ಮೀರಿ ಬೆಳಗುವ 
ನವಿಲ ಬಣ್ಣದ ಮುಕುಟ ಧರಿಸಿಹ 
ರವಿಯ ಕರ್ತನ ಕಂಡನು. 


೩೪ 


| ೧೫೫ ॥ 


|! ೧೫೬ Il 


|| ೧೫೭ || 


|| ೧೫೮ || 


|| ೧೫೯ || 


ಅಮಲನ ಕಭೆ 


ಪರಮ ಪುರುಷನು ಬರಲು ಬೇಗದಿ 
ಹರುಷದಿಂದಲಿ ಮಧುರನಾತನ 
ಚರಣ ಕಮಲಕೆ ಮಣಿಸಿ ಶಿರವನು 
ಹರಿಯೆ ಕಾಯ್ದೆ ಎಂದನು. 


ಹರುಷದಿಂದಲಿ ದೇವ ದೇವನು 
ತರುಣ ಮಧುರನ ಕರದಿ ನಿಡಿಯುತ 
ಪರಮ ಭಕ್ಕನು ನೀನು ಎನುತಲಿ 
ಶಿರವ ಮುಟ್ಟುತ ಹರಸಿದ. 


ಆಗ ದೇವರ ದೇವ ದೇವನು 
ಆಗಸದ ಕಡೆ ನೋಡಿ ನಗುತಲಿ 
ರಾಗದಿಂದಲಿ ಮಧುರಕಂಠೆದಿ 
ಬೇಗದಿಂ ತಾ ನುಡಿದನು. 


ಯಾರು ನನ್ನನು ಭಕ್ತಿಯಿಂದಲಿ 
ಪಾರು ಮಾಡ್ಬೆ ಎನುತ ಕರೆವರೊ 
ದೂರದಿಂದಲಿ ಬರುತಲವರನು 
ಪಾರು ಮಾಡುವೆನೆಂದಿಗು. 


ಚಂಡ ಮಾರುತ ಬಂದು ಬಡಿಯಲು 
ತಂಡ ತೆಂಡದಿ ಮೋಡ ಕವಿಯಲು 
ಚಂಡ ಮನದಲಿ ಕೂಡ ನೆನೆದರು 
ಕಂಡು ಕಾಯವೆನೆಂದಿಗೂ | 


೩೫ 


|| ೧೬೦ || 


|| ೧೬೧ || 


|| ೧೬೨ || 


|| ೧೬೩ || 


|| ೧೬೪ || 


ಅಮಲನ ಕಥೆ 


ಕಲ್ಲು ದೇವರು ಎಂದು ದೂರದೆ 
ಪೊಳ್ಳು ವಿಗ್ರಹೆನೆಂದು ಜರೆಯದೆ 
ಕಲ್ಲು ಮುಳ್ಳಲ್ಲಿರುವ ನನ್ನನು 
ಎಲ್ಲಿಯಂ ನೀ ಪೂಜಿಸು ! 


ಕಾಡಿನಲ್ಲಿಹ ದೈವಯೋಗಿಯು 
ನೀಡಿ ಕರಗಳನೆನ್ನ ಬೇಡಲು, 
ಓಡಿ ಬೇಗದಿ ಬರುತಲವನನು 
ರೂಢಿಯೊಳಗಿಂದೆತ್ತುವೆ. 


ನಾಡಿನೊಳಗಿಹ ಬಾಲರಾದರು 
ಪಾಡಲೆನ್ನನು ಹರುಷದಿಂದಲಿ, 
ಕಾಡಿನೊಳಗಿಹ ಯೋಗಿಗೀಯುವ 
ಗಾಢ ಸುಖವನು ಕೊಡುವೆನು ! 


ಹರಿಯು ಹರನೂ ಜೀಕಿ ಎನ್ನುತ 
ಬರಿದೆ ಭೇದವ ಮಾಡಲೊಲ್ಲದ 
ನರನು ಯಾವಜ್ಜನ್ಮದಲ್ಲಿಯು 
ಹರಿಯ ಬಲದಿಂದಿರುವನು ! 


ಅರಸು ಗೃಹದಲ್ಲಿಕಿನು ನಾನು, 
ಸಿರಿಯು ಇದ್ದೆಡೆ ನನ್ನನೆಂದಿಗು 
ನರನು ಬಿಂಕದಿ ಹೋಗಗೊಡಿಸದೆ 
ನರಕ ಭಾಜನನಾಗುವಂ | 


೩೬ 


|| ೧೬೫ || 


|| ೧೬೬ |! 


|| ೧೬೭ || 14 


|| ೧೬೮ || 


[೧೬೯ || 


ಅಮಲನ ಕಥೆ 


ಎಲ್ಲಿ ಧರ್ಮ ಧ್ವಜವು ಇರುವುದೊ 
ಎಲ್ಲಿ ಸತ್ಯವು ಆಳುತಿರುವುದೊ, 
ಎಲ್ಲಿ ಕರುಣೆಯು ಪಾಡುತಿರುವುದೊ, 
ಅಲ್ಲಿ ನೆಲೆಸುವೆ ನಿತ್ಯದಿ. 


2 


ವಾರಿಧಿ ಶಯನ ಪೇಳುತೀ ಪರಿ 
ಹಾರಿ ನೀಲಾಕಾಶ ಸರಿಸಕೆ 
ತೂರಿ ತೇಲುವ ಮುಗಿಲ ಮಧ್ಯದಿ 
ಜಾರಿ ಹೋದನು ಬೇಗದಿ! 


ನಗರದೊಡೆಯನ ರೂಪ ಪೋದರ್ಕು 
ನಿಗಮ ಗೋಚರ ಮಾಯವಾದರು, 
ಭಗವದಂಶವು ಎಲ್ಲ ಎಡೆಯಲಿ 
ಧಗಿಸುತಿದ್ದಿತು ಮಧುರನ. 


ಮಧುರನಾಗಲೆ ಮನೆಯ ಕಡೆಗೆ 
ಪದುಮನಾಭನ ನಾಮ ಪಾಡುತ 
ಹೃದಯ ವ್ಯಸನವೆಲ್ಲ ತೊರೆಯುತೆ 
ಮಧುರ ಮನದಿಂ ನಡೆದನು. 


ತನ್ನ ಗುಡಿಸಲು ಇದ್ದಜಾಗನ 
ರನ್ನ ಮಧುರನು ಸೇರಿ ನೋಡಲು 
ಹೊನ್ನ ನಿರ್ಮಿತವಾದ ಸೌಧವು 
ಉನ್ನತದಿ ತಾ ಬೆಳಗಿತು. 


೩೭ 


| ೧೭೦ |] 


|! ೧೭೧ 1 


|| ೧೭೨ Ik 


|| ೧೭೩ ||: 


|| ೧೭೪ |” 


ಅನುಲನ ಕಥೆ 


ಕದಗಳಿಲ್ಲದ ಮನೆಯು ತಾನದು! 
ಹೊದಿಕೆಯಿಲ್ಲದ ಮನೆಯು ತಾನದು! 
ಚದುರ ಶಿಲ್ಪಿಯ ಕೆಲಸ ತಾನದೊ? 
ಪದುಮನಾಭನ ಮಾಯೆಯೊ? 


ಕತ್ತಲಿಲ್ಲವು ಬೆಳಕು ಇಲ್ಲವು! 
ಹೊತ್ತಿ ಉರಿಯವ ದೀಪವಿಲ್ಲವು ! 
ಕತ್ತಿ ಈಟಯು ಕದನದಾಯುಧ 
ಎತ್ತೆ ನೋಡಿದರಿಲ್ಲವು ! 


ಅಲ್ಲ ದುಃಖದ ಕೂಗು ಇಲ್ಲವು, 
ಅಲ್ಲಿ ಹಣದಾ ಜಗಳವಿಲ್ಲವು, 
ಅಲ್ಲಿ ಜನನವು ಮರಣವಿಲ್ಲವು ; 
ಅಲ್ಲಿ ಢಂಭವು ಸೇರದು ! 


ಅಲ್ಲ ಇಲ್ಲವು ಇಲ್ಲವೆಂಬುದೆ ! 
ಅಲ್ಲಿ ಹಳ್ಳವು ದಿಣ್ಣೆ ಇಲ್ಲವು, 
ಕಲ್ಲು ಹಾದಿಯ ಕಂಟಕಿಲ್ಲವು, 
ಮುಳ್ಳು ಬೇಲಿಯು ಇಲ್ಲವು! 


ಪದವಿ ಎಂಬುವ ಭೇದನಿಲ್ಲವು, 
'ಚದುರನೆಂಬುವ ಕೀರ್ತಿಯಿಲ್ಲವು. 
ಪದವಿಯೆಂಬುದು ಇರುವುದೊಂದೇ 
ಪದುಮನಾಭನ ಚರಣವು ! 


೩೮ 


|| ೧೭೫ | 


|| ೧೭೬ || 


|| ೧೭೭ || 


|| ೧೭೮ || 


1೧೭೬೯ Il 


ಅಮಲನ ಕಥೆ 


ಮೋದವಿಲ್ಲವು ಚಿಂತೆಯಿಲ್ಲವು 
ಆದಿ ಅಂತ್ಯಗಳೆರಡು ಇಲ್ಲವು ; 
ವೇದ ತತ್ವದ ನೆಲೆಯು ತಾನದು 
ಓದಿ ತಿಳಿಯಲಸಾಧ್ಯವು: 


ಜಾತಿ ಭೇದಗಳಲ್ಲಿ ಇಲ್ಲವು! 
ನೀತಿ ನಡತೆಗಳಲ್ಲಿ ಪರಮವು. 
ಖ್ಯಾತಿ ಎಂಬುದನಲ್ಲಿ ಬಯಸರು 
ಪ್ರೀತಿ ಎಂಬುದು ಶ್ರೇಷ್ಮವು. 


ನೇಮ ನಿಯಮಗಳಲ್ಲಿ ಇಲ್ಲವು, 
ಕಾಮ ಲೋಭಗಳಲ್ಲಿ ಸೇರವು, 
ಭೀಮ ಭುಜಬಲವಲ್ಲಿ ವಿಫಲವು, 
ಪ್ರೇಮವೆಂಬುದೆ ಶ್ರೇಷ್ಮವು. 


ಆಗಲಾ ಮನೆಯಿಂದ ಬಂದುದು 
ಬೇಗದಿಂದಲಿ ಒಂದು ಶಕ್ತಿಯು, 
ಬಾಗಿಲೆಡೆಯನು ಸೇರಿ ನಿನಯದಿ 
ಬಾಗಿ ನಮಿಸಿತು ಮಧುರಗೆ! 


ಅಲ್ಲೆ ಕಂಡನು ತಂದೆ ತಾಯಿಯ ! 
ಅಲ್ಲೆ ನೋಡಿದ ಬಂಧು ಬಳಗವ! 
ಅಲ್ಲೆ ರೂಢಿಯ ಮೆರಿನ ಸೌಖ್ಯವ! 
ಎಲ್ಲೆಇಲ್ಲದ ರಾಜ್ಯನ! 


೩೯ 


|| ೧೮೦ || 


|| ೧೮೧ ll 


| ೧೮೨ 


೧೮೩ 


|| ೧೮೪ || 


ಅಮಲನ ಕಥೆ 


ಅಮಲನಲ್ಲಿಯೆ ಸಿಂಹ ಪೀಠೆದಿ 
ಕಮಲನಾಭನ ರೂಪ ಧರಿಸಿ 
ಕಮಲಮಿತ್ರೆನ ಜೋತಿಯಿಂದಲಿ 
ವಿಮಲ ದೊರೆಯಾಗೆಸೆದನು ! 


ನಿಗನುಗೋಚರನಾದ ತಂದೆಯು 
ಮಗುವೆ ಬಾರೈ ಎನುತೆ ಮುದದಿಂ 
ನಿಗಮ ಕರಗಳ ನೀಡಿ ಮುಂದಕೆ 
ನಿಗಮತತ್ತನನುಸುರಿದ. 


ಪಾಸಎಲ್ಲವು ಪುಣ್ಯವಿಲ್ಲವು 
ಕೂಪವೆಂಬುದನಿತ್ಯ ತಾನದು ; 
ರೂಪದಲ್ಲಿಹ ಎನ್ನ ಸತ್ತೆಕೆ 
ಪಾಪವೆಂಬುದನಿತ್ಯವು. 


ಎನ್ನ ಶಕ್ತಿಯೆ ಸಕಲ ರೂಪದಿ 
ಭಿನ್ನವಿಲ್ಲದೆ ತುಂಬಿ ಇರುವುದು. 
ಎನ್ನ ಮಾಯೆಯ ಸತ್ತೆ ತಾನಿದು 
ಎನ್ನ ಶಕ್ತಿಯ ಲೀಲೆಯು. 


ಸಾವು ಎಂಬುದು ಸುಳ್ಳು ತಾನದು, 
ದೇವನಾಗಿಹ ಎನ್ನ ಅಂಶಕೆ 
ಹಾವು ಕಡಿದರು ಚೇಳು ಕಡಿದರು 
ಸಾವು ಎಂದಿಗು ಬಾರದು. 


೪೦ 


1೧೮೫ Il 


Il ೧೮೬ || 


| ೧೮೭ | 


|| ೧೮೮ |! 


।॥೧೮೯ 1 


ಅಮಲನ ಕಥೆ. ಆ ಒರಗಿ 
ಎಲ್ಲಿಯುಂ ಸುಖ ಸೌಖ್ಯವಿರುವುದು | 
 ಎಲ್ಲಿಯುಂ ಸುಜ್ಞಾನವಿರುವುದು! | 
ಎಲ್ಲಿಯುಂ ಜಗದೀಶನು! | ೧೯೦॥| 


೨೬, 


ಉದಯರವಿ ಪ್ರಕಾಶನ : ಕುವೆಂಪು ಕೃತಿಗಳು 


ಶ್ರೀ ರಾಮಾಯಣ ದರ್ಶನಂ (ಮಹಾಕಾವ್ಯ) 


ವಿಭೂತಿಪೂಜೆ (ವಿಮರ್ಶೆ) 
ರಕ್ತಾಕ್ಷಿ (ನಾಟಕ) 

ಬೆರಳ್‌ ಗೆ ಕೊರಳ್‌ (ನಾಟಕ) 
ಕಾನ್ಯವಿಹಾರ (ವಿಮರ್ಶೆ) 


ಚಂದ್ರಮಂಚಕೆ ಬ್ಯಾ ಚಕೋರಿ (ಪ್ರೇಮ ಗೀತೆಗಳು) 
5 ಪ್ರೇಮಕಾಶ್ಮೀರ (ಪ್ರೇಮ ಗೀತೆಗಳು) 


ಸನ್ಯಾಸಿ ಮತ್ತು ಇತರ ಕಥೆಗಳು 


ಕಾನೂರು ಹೆಗ್ಗ ಡಿತಿ ( ಮಹಾಕಾದಂಬರಿ) 


ವರ್ಣಚಿತ್ರ ರಂಜಿತ 
ಕೋಗಿಲೆ ಮತ್ತು ಸೋವಿಯಟ್‌ ರಷ್ಯ 
(ಕ್ರಾಂತಿ ಕನನಗಳು) 


. ಪಕ್ಷಿಕಾಶಿ (ಪ್ರಕೃತಿ ಕವನಗಳು) 


ಅಗ್ನಿ ಹಂಸ (ದರ್ಶನ ಕವನಗಳು) 
ಬಿರುಗಾಳಿ (ನಾಟಕ) 
ಚಿತ್ರಾಂಗದಾ (ಕಾವ್ಯ) 


ಇಸ್ಷುಗಂಗೋತ್ರಿ (ಸ್ವಾತಂತ್ರೊ $ದಯ ಕವನಗಳು) 
ಸಾಹಿತ್ಯ ಪ್ರಚಾರ (ನಿಮರ್ಶೆಯ ಭಾಷಣಗಳು 


) 


ನನಿಲು (ಪ್ರಕೃತಿ ಕನನಗಳು) 
ಕಥನ ಕನನಗಳು 

ಕೊಳಲು (ಕವನಗಳು) 

ಯಮನ ಸೋಲು (ನಾಟಕ) wks 
ನನ್ನ ಗೋಪಾಲ (ಮಕ್ಕಳ ನಾಟಕ) 
ತಪೋನಂದನ (ವಿಮರ್ಶೆ) 


ಸ ದ್ರೌಪದಿಯ ಶ್ರೀಮುಡಿ (ವಿಮರ್ಶೆ) 
* ಮಲೆನಾಡಿನ ಚಿತ್ರಗಳು (ಉತ್ತನು ಪ್ರತಿಯಲ್ಲಿ 


ಪೂರ್ಣ ಪುಟದ ಐದು ನರ್ಣ ಚಿತ್ರಗಳಿವೆ 


ವಾಲ್ಮೀಕಿಯ ಭಾಗ್ಯ (ನಾಟಕ) 
ಬೊಮ್ಮನಹಳ್ಳಿಯ ಕಿಂದರಿಜೋಗಿ 


೪.೨ 


ಇಇ 


ಉತ್ತಮ 
- ೨೫.೦೦ 


— 


೫.೦೦ 


೪.೦೦ 


೫೬, 
೫೭, 


- ಶ್ಮಶಾನ ಕುರುಕ್ಷೇತ್ರಂ (ನಾಟಕ) 
. ಮಹಾರಾತ್ರಿ (ನಾಟಕ) 


ಎರಡು ನಾಟಕಗಳು 


ಜಲಗಾರ (ನಾಟಕ) ಭ್‌ ಹ 
ಹಾಳೂರು (ಕವಿತೆ) ಸೆ 
ಶೂದ್ರ ತಪಸ್ವಿ (ನಾ ಬಿಕ) ak 


ಕ ಕಲಾಸುಂ ಸ (ಕವನಗಳು) 


ರಸೊ ಸ ಸಃ (ಸಾಹಿತ್ಯ ವಿಮರ್ಶೆ ಹುತ್ತು 
ಕಾವ, ಮಾಮಾಂಸೆ) 
ಪಾಂಚಜನ್ಯ 
RS ತ 
ಕೃ ತ್ತಿಕೆ (ಸಾನೆಟ್ಟು ಗಳು, ನರ್ಣಚಿತ ತ್ರಗಳಿವೆ). 
ನನ್ನ, ದೇವರು ಮತ್ತು ಇತರ ಕಥೆಗಳು ಹ 
ಚಂದ್ರಹಾಸ (ನಾಟಕ) ಟ್‌ ಹ 


* ಅನಿಕೇತನ (ಅನುಭಾವ ಕವನಗಳು) wR 


ಜೇನಾಗುವಾ (ಪ್ರೆ €ಮ ಮ 

ಕಿಂಕಿಣಿ ವಚನ (ಕವನಗಳು) .. 

ಷಷ್ಟಿ ನಮನ (ಭಾ *ಷಣ್ಯ ಸ MeN ಡಿ) 
ಷೋಡಶಿ (ಪ್ರೇಮ ಕವನಗಳು) 


, ಅನುತ್ತರಾ (ಪ್ರೆ €ಮ ಕವನಗಳು) 


ಬಲಿದಾನ (ನಾಟಕ) 3 ಲ ಸ 
ಮೋಡಣ್ಣ ನ ತಮ್ಮ (ಮಕ್ಕ ಳ ನಾಟಕ) 


ಮೆಂತ್ರಾ್ಷತೆ (ಪುಡಿ ಚ ಕ್ಟ 


ನನ್ನ ಮನೆ (ಶಿಶುಗೀತೆಗಳು) . 

ಮರಿ ವಿಜ್ಞಾನಿ (ಶಿಶುಗೀತೆಗಳು) . 

ಮೇಘಪುರ ರ (ಶಿಶುಗೀತೆಗಳು) pS ತ 

ಮಲೆಗಳಲ್ಲಿ ಮದುಮಗಳು (ಮಹಾಕಾದಂಬರಿ) 
ಶಿಶುಗೀತಾಂಜಲಿ (೪೮, ೪೯, ೫೦ ಒಟ್ಟಿಗೆ ಗ) 
ಕುಟೀಚಕ (ಕನನಗಳು) 

ಪ್ರೇತ-ಕ್ಕೂ (ಕವನಗಳು) 


ಕದರಡಕೆ (ಕವನಗಳು) ಬ “ಷಿ 
ಅಮಲನ ಕಥೆ 140 eds pM ಭು 
ಇತ್ಯಾದಿ Keds ಅಚ್ಚಿ ನಲ್ಲಿ ಚಾ ಬ 


೪೩, 


| 
| 
| 


High School 


see, 
1/16... 


R.B.A.N.Ms 
(Main) Library 


BOOK CARD 
೫1 ಗಿ... 
ಚಾಗ ಟ್‌ 


ಕುವೆಂಪು ಅನರ ಶಿಶುಸಾಹಿತ್ಯ 


ಅಮಲನ ಕಥೆ ರೂ. 
ನನ್ನ ಗೋಪಾಲ (ನಾಟಕ) ರೂ 
ನನ್ನ ಮನೆ ರೂ. 
ಬೊಮ್ಮನ ಹಳ್ಳಿಯೆ ಕಿಂದರಿಜೋಗಿ. ರೂ. 
ಮರಿ ವಿಜ್ಞಾನಿ ರೂ 
ಮೇಘಪುರ ರೂ. 
ಮೋಡಣ್ಣನ ತಮ್ಮ (ನಾಟಕ) ರೂ. 


ಶಿಶುಗೀತಾಂಜಲಿ ರೂ. 


ಉದಯರವಿ ಪ್ರಕಾಶನ 


೦-೭೫ 
೦-೮೦ 
೦-೭೫ 
೦-೫೦ 
೦-೭೫ 
೦-೭೫ 
೦-೬೦ 
೨-೦೦ 


ನಾಣೇನಿಲಾಸಪುರಂ : ನೈಸೂರು-೨ 


